


ಪ್ರಕ್ತತಿಖಂಡ 303 


ವಸುದೇವ ಹಿಂದೆ ಕಶ್ಯಪನಾಗಿದ್ದ. ದೇವಕಿ ಅದಿತಿ. ಪ್ರತಿಕಲ್ಪದಲ್ಲಿಯೂ ಅವರೆ 
ಸಾಬಾವಿಕವಾಗಿ ದೇವತೆಗಳ ತಂದೆ ತಾಯಿಗಳು. ರಾಧೆಯ ಮಾತೆ ಕಲಾವತಿ ಪಿತೃಗಳ 
ಮಾನಸಪು ಭಾನು ಹಿಂದೆ ಗೋಲೋಕದಲ್ಲಿದ್ದ ವಸುದಾಮನೆಂಬ ಗೋಪಾಲಕ. 


ಇದು ರಾಧೆಯ ಚರಿತ್ರೆ. ಸಂಪತ್ನರ, ಪಾ ರಕ, ಪುತ್ರ ಪೌತ್ರ 2 282 


ಶ್ರೀಕೃಷ್ಣನಿಗೆ ಎರಡು ರೂಪಗಳು. ವೈಕುಂಶದಲ್ಲಿರುವ ಚತುರ್ಭುಜ ರೂಪ 
ಒಂದು, ಗೋಲೋಕದಲ್ಲಿರುವ ದ್ವಿಭುಜ ರೂಪವಿನ್ನೊಂದು. ಮಹಾಲಕ್ಷ್ಮಿ ಸರಸ್ಪತಿ 
ಗಂಗೆ ತುಲಸಿಯರು ಚತುರ್ಭುಜನಾದ ನಾರಾಯಣನ ಪತ್ನಿಯರು. ದ್ವಿಭುಜ ಕೃಷ್ಣನ 
ಪತ್ನಿ ತೇಜಸ್ಸು ವಯಸ್ಸು ರೂಪ ಗುಣಗಳಲ್ಲಿ ಅವನಿಗೆ ಸಮಾನಳಾಗಿ ಅವನಿಂದಲೇ 
ಬಂದ ರಾಧೆ. ಅವಳ ನಾಮವನ್ನು ಉಚ್ಚೆರಿಸಿಯೆ ಕೃಷ್ಣನ ನಾಮ ಉಚ್ಚರಿಸಬೇಕು. 
ವ್ಯತ್ಯಾಸಮಾಡಿದರೆ ಬ್ರಹ್ಮಹತ್ಯಾದೋಷ ಬರುತ್ತದೆ. 

ಕಾರ್ತಿಕ ಹುಣ್ಣಿಮೆಯಂದು ಗೋಲೋಕದ ರಾಸ ಮಂಡಲದಲ್ಲಿ ಕೃಷ್ಣ ರಾಧೆ- 
ಯನ್ನು ಪೂಜಿಸಿ ಉತ್ಸವವನ್ನಾಚೆರಿಸಿದ. ರಾಧೆಯ ಕವಚವನ್ನು ರತ್ನದ ತಾಯಿತ- 
ದಲ್ಲಿಟ್ಟು ಕಂಠದಲ್ಲಿಯೂ ಬಲಭುಜದಲ್ಲಿಯೂ ಧರಿಸಿದ. ಎಲ್ಲ ಗೋಪರಿಂದಲೂ 
ಧಾರಣೆ ಮಾಡಿಸಿದ. ಧ್ಯಾನ ಸೋತ್ರಗಳನ್ನೂ ಮಾಡಿ ರಾಧೆ ಅಗಿದುಕೊಟ್ಟ 
ತಾಂಬೂಲವನು ತಾನು ಮೆದ. 


ಕಷನಿಗೆ ರಾಧೆ ಪೂಜಳು, ರಾಧೆಗೆ ಕಷ್ಟ ಪೂಜ. ಒಬರು ಇನೊಬರಿಗೆ 
ಇಷ್ಟದೈವ. ಅವರಲ್ಲಿ ಭೇದವೆಣಿಸಿದರೆ ನರಕಪ್ರಾಪಿ. ಹೀಗೆ ಮೊದಲನೆ ಬಾರಿ 
ರಾಧೆಯನ್ನು ಕೃಷ್ಣ ಪೂಜಿಸಿದ. 

ಎರಡನೆ ಬಾರಿ ಧರ್ಮ, ब्द, ನಾನು, ಅನಂತ, ವಾಸುಕಿ ಸೂರ್ಯ, ಚೆಂದ್ರ, 
ಇಂದ್ರ, ರುದ್ರರು, ಮನುಗಳು, ಮಾನವರು, ದೇವತೆಗಳು, ಯಷಿಗಳು ಹೀಗೆ 
ಎಲ್ಲರೂ ಪೂಜಿಸಿದರು. ಮೂರನೆಬಾರಿ ಸಪುದ್ದೀಪ ಪತಿಯಾದ ಸುಯಜ್ಞ ಭಾರತದಲ್ಲಿ 
ಪುತ್ರ ಮಿತ್ರಾದಿಗಳೊಡನೆ ರಾಧೆಯನ್ನು ಪೂಜಿಸಿದ. ದ್ವೆವಯೋಗದಿಂದ ಆ ರಾಜ 
ಮೊದಲಿಗೆ ಬ್ರಾಹ್ಮಣ ಶಾಪಕ್ಕೊಳಗಾಗಿ ಕುಷ್ಠರೋಗ ಪೀಡಿತನಾಗಿ ದುಃಖಿತನಾಗಿದ್ದ 
ಬಳಿಕ ರಾದೆಯನು ಪೂಜಿಸಿ ಬ್ರಹನು ಉಪದೇಶಿಸಿದ ಸೋತ್ರದಿಂದ ಸುತಿಸಿ ರಾಧಾ- 
ಕವಚವನ್ನು ಕಂಠದಲ್ಲಿಯೂ ಬಲ ತೋಳಿನಲ್ಲಿಯೂ ಧರಿಸಿ ಪುಷ್ಕರದಲ್ಲಿ ನೂರು ವರ್ಷ 
ತಪಸ್ಸು ಮಾಡಿ ಕೊನೆಯಲಿ ರತಖಚಿತವಿಮಾನದಿಂದ ಗೋಲೋಕವನುು ಸೇರಿದ. 

ಅಲ್ಲಿಗೆ ಶ್ರೀ ಬ್ರಹ್ನ್ಮವೈವರ್ತ ಮಹಾಪುರಾಣದಲ್ಲಿ ಎರಡನೆಯದಾದ ಪ್ರಕತಿಖಂಡದ 


ನಾರದನಾರಾಯಣ ಸಂವಾದದೊಳಗಿನ ಹರ ಗೌರೀ ಸಂವಾದದಲ್ಲಿ ರಾಥಧೋಪಾಖ್ಧಾನದಲ್ಲಿ ರಾಧೆಗೆ 
ಸುದಾಮ ಶಾಪಾದಿಕಥನವೆಂಬ ನಲವತ್ತೊಂಬತ್ತನೆ ಅಧ್ಯಾಯ ಮುಗಿಯಿತು 








304 ಬ್ರಹ್ಮವೈವರ್ತ ಮಹಾಪುರಾಣ 


ರಾಧಾ ಆಖ್ಯಾನದಲ್ಲ ಅಧ್ಯಾಯ-೫೦ | 


ಸುಯಜ್ಞೆ ಉಪಾಖ್ಯಾನ 


ಪಾರ್ವತಿ ನಾಥ, ಸುಯಜ್ಞ ಮಹಾರಾಜ ಯಾರು 9 ಯಾವ ವಂಶದವನು १ 
ಅವನು ಬ್ರಾಹ್ಮಣ ಶಾಪಕ್ಕೊಳೆಗಾಗಲು ಕಾರಣವೇನು 9 ರಾಧೆಯನ್ನು ಆತ ಹೇಗೆ 
ಪೂಜಿಸಿದ 9 ಸರ್ವೇಶ್ವರನಾದ ಕೃಷ್ಣನ ಪತ್ನಿಯಾಗಿದ್ದು ಅವನಿಂದ ಪೂಜಿತಳಾದ ಆ 
ದೇವಿಯನ್ನು ಮಲಮೂತ್ರಧಾರಿಯಾದ ಒಬ್ಬ ಮಾನವ ಹೇಗೆ ಪೂಜಿಸಿದ 9 
ಅರವತ್ತು ಸಾವಿರ ವರ್ಷಕಾಲ ತಪಸ್ಸು ಮಾಡಿ ಬ್ರಹ್ಮ ರಾಧೆಯ ಪಾದಕಮಲ ಧೂಳಿ- 
ಯನ್ನು ಪಡೆದ. ಆ ದೇವಿಯನು ನೀನೂ ಕೂಡ ಬಹು ಕಷದಿಂದಲೆ ನೋಡಬಲೆ 
ಮಾನವರು ಹೇಗೆ ನೋಡಬಲ್ಲರು 9 ಬ ಹ್ಹ ಆ ರಾಜನಿಗೆ ರಾಧಾಕವಚ ಧ್ಹಾನ 
ಪೂಜಾವಿಧಿ ಆತ್ರಗಳನು ಹೇಗೆ ಉಪದೇಶಿಸಿದ ೧ 


ಶಿವ ದೇವಿ, ಮನುಗಳಲ್ಲಿ ಮೊದಲನೆಯವನಾದ ಸ್ವಾಯಂಭುವ ಬ್ರಹ್ಮಪುತ್ರ, 
ತಪಸ್ತಿ ಅವನ ಪತ್ನಿ ಶತರೂಪಾದೇವಿ. ಈ ದಂಪತಿಗಳ ಪುತ್ರ ಉತ್ತಾನಪಾದ. ಅವನ 
ಮಗ ಧ್ರುವ, ಮೂಲೋಕದಲ್ಲಿ ಪ್ರಖ್ಯಾತನಾದವ. ಅವನ ಮಗ ವಿಷ್ಣುಭಕ್ತನಾದ 
ಉತ್ಕಲ. ಆತ ಪುಷ್ಕರಕ್ಷೇತ್ರದಲ್ಲಿ ಒಂದು ಸಾವಿರ ರಾಜಸೂಯ ಯಾಗಮಾಡಿ ಸಾವಿರ 
ಅಮೂಲ್ಪ ರತ್ನರಾಶಿಗಳನ್ನೆ ಬ್ರಾಹ್ಮಣರಿಗೆ ದಾನಮಾಡಿದವ. ಆ ಯಜಗಳ ವೆಭವ- 
ವನು ನೋಡಿ ಬ್ರಹ ರಾಜನಿಗೆ ಸುಯಜ ಎಂಬ ಬಿರುದನಿತ 


ರಾಜಾ ಸುಯಜ್ಞ ಪ್ರತಿನಿತ್ಯ ಅನ್ನದಾನ, ರತ್ನದಾನ, ಸರ್ವಸಂಪದ್ದಾನ, ದಶಲಕ್ಷ 
ಗೋದಾನಗಳನ್ನು ವಿಫ್ರರಿಗೆ ನೀಡುತ್ತಿದ್ದ. ಆರು ಕೋಟಿ ಬ್ರಾಹ್ಮಣರಿಗೆ ಅನ್ನದಾನ 
ಮಾಡುತ್ತಿದ್ದ. ಚೋಷ್ಯ ಸುರಿದುಕೊಂಡು ಸೇವಿಸುವ ವಸ್ತು ಚರ್ವ್ವ ಅಗಿದು ತಿನ್ನುವ 
ವಸ್ತು. ಲೇಹ್ಯ ನೆಕ್ಕಿ ತಿನ್ನುವ ವಸ್ತು. ಪೇಯ ಕುಡಿಯುವ ವಸ್ತು. ಈ ನಾಲ್ಕು ವಿಧದ 
ಅನ್ನ ಮಾಂಸ ವರ್ಜಿತವಾಗಿದ್ದು ತೊವ್ವೆ ತುಪ್ಪ ಮೊಸರು ಮುಂತಾದವುಗಳಿಂದ 
ಕೂಡಿದ್ದು ಒಳ್ಳ ತೃಪ್ತಿ ಕೊಡುತ್ತಿತ್ತು. ಯಜ್ಞದ ಕೊನೆಯಲ್ಲಿ ಮೂವತ್ತಾರು ಲಕ್ಷಕೋಟಿ 
ವಿಪ್ರರಿಗೆ ಸಂಗ್ರಾಸ ಭೋಜನ. ಅವರಿಗೆ ಮನೆಗೆ ಒಯ್ಯಲಾಗದಷ್ಟು ರತ್ನಗಳ ದಾನ. 
ಆ ರತ್ನಗಳಲ್ಲಿ ಕೆಲವನ್ನು ಅವರು ಶೂದ್ರರಿಗೆ ಕೊಟ್ಟರು. ಕೆಲವನ್ನು ದಾರಿಯಲ್ಲಿಯೆ 
ಬಿಟ್ಟು ಹೋದರು. ಬ್ರಾಹ್ಮಣ ಭೋಜನವಾದ ಬಳಿಕ ಇತರ ಜಾತಿಯವರಿಗೂ 
ಭೋಜನ ನಡೆಯಿತು. ಆದರೂ ಸಾವಿರಾರು ಅನ್ನರಾಶಿಗಳು ಇನ್ನೂ ಉಳಿದಿದ್ದವು 
ಹೀಗೆ ಯಜ್ಞ ಮಾಡಿ ಮುಗಿಸಿ ರತಖಚಿತ ದಿವ ಸಭಾಮಂಟಪದಲಿ ವಸುಗಳು ಇಂದ 
ಚಂದ್ರ ರುದ್ರರು ಆದಿತ್ವರು ನಾರದಾದಿ ಮುನಿಗಳು ಮನುಗಳು ಬ್ರಹ ವಿಷು ಶಿವರು 
ಇವರೆಲ್ಲರ ನಡುವೆ ರತ್ನಸಿಂಹಾಸನದಲ್ಲಿ ರಾಜ ಸುಯಜ ಕು 








306 ಬ್ರಹ್ಮವೈವರ್ತ ಮಹಾಪುರಾಣ 


ರಾಜ-ಮುನಿ ಸಂವಾದದಲ್ಲಿ ಅಧ್ಯಾಯ-೫೧ | 


ರಾಧೋಪಾಖ್ಯಾನದಲ್ಲಿ ಕರ್ಮವಿಪಾಕ ಕಥನ 
ಪಾರ್ವತಿ ಬ್ರಹ್ನಪುತ್ರರಾದ ಮುನಿಗಳು ಆ ಬ್ರಾಹಣನಿಗೆ ಏನು ಹೇಳಿದರು 9 


ಶಿವ ಮುನಿಗಳು ಆ ಬಾಹಣನನು ವಿನಯದಿಂದ ಸುತಿಸಿ ಕಮವಾಗಿ 
ಹೇಳತೊಡಗಿದರು 


ಸನತ್ಸುಮಾರ- ಬ್ರಾಹಣೋತಮ, ನೀನು ಹೊರಟರೆ ನಿನ ಚಿನ ಹಿಂದೆಯೆ 
ರಾಜನ ಸಂಪತು ಕೀರ್ತಿ ಬಲ ಯಶಸು ಶೀಲ ಐಶರ್ಯ ಪಿತಗಳು ಅಗಿಗಳು 
ದೇವತೆಗಳು ಎಲ್ಲರೂ ಬರುತಿದ್ದಾರೆ. ರಾಜ ಸರ್ವಸವನೂ ಕಳೆದುಕೊಳುತಿ ದಾನೆ 
ಪ್ರಸನ್ನನಾಗು. ಕೋಪ ಬಿಡು. ಬ್ರಾಹಣರ ಹದಯ ಬೆಣೆಯಂತೆ ಮದು, ನಿರ್ಮಲ 
ತಪಸ್ಥಿನಿಂದ ಅದರ ಕೊಳೆ ಎಲ್ಲವೂ ಹೋಗಿರುತ್ತದೆ. ಆದ್ದರಿಂದ ರಾಜನ ಅಪರಾಧ- 
ವನ್ನು ಕ್ಷಮಿಸು. ಬಾ, ಅರಮನೆಯನ್ನು ನಿನ್ನ ಪವಿತ್ರ ಪಾದಧೂಳಿಯಿಂದ ಶುದ್ಧಿ- 
ಗೊಳಿಸು. ರಾಜನನ್ನು ಆಶೀರ್ವದಿಸು. 


ಭ್ರಗು- ಅತಿಥಿ ಯಾರ ಮನೆಗೆ ಬಂದು ನಿರಾಸೆಯಿಂದ ಹಿಂತಿರುಗುವನೋ ಅವನ 
ಮನೆಯಿಂದ ಪಿತ್ತಗಳೂ ದೇವತೆಗಳೂ ಅಗಿಗಳೂ ನಿರಾಶರಾಗಿ ಹೊರಟು- 
ಹೋಗುತಾರೆ. ಆದರಿಂದ ಬಾ, ಅರಮನೆಯನು ಪಾದದೂಳಿಯಿಂದ - ಶುದ- 
ಗೊಳಿಸು. ಅತಿಥಿ ಸತ್ನಾರಕ್ಷೆ ಲೋಪ ಬಂದರೆ ಸೀಹತೆ ಗೋಹತೆ ಬಹಹತೆ ಕತಘತೆ 
ಗುರುತಲಗಮನಗಳಷು ದೋಷಬರುತದೆ 


ಪುಲಸ್ಪ- ಮನೆಗೆ ಬಂದ ಅತಿಥಿಯ ಕಡೆಗೆ ತಿರಸಾರದ ವಕದಷಿ ಬೀರಿದರೆ 
ಅತಿಥಿ ಅವನಿಗೆ ತನ್ನ ಪಾಪ ನೀಡಿ ಪುಣ್ಣವನು ಸೆಳೆದೊಯುತಾನೆ. ರಾಜನ 
ಅಪರಾಧವನ್ನು ಮನಿಸು. ಪಾರಬವಶದಿಂದ ಅವನು ಹಾಗೆ ಮಾಡಿದ್ದಾನೆ. ಕ್ಷಮಿ 
ಅರಮನೆಗೆ ಹಿಂತಿರುಗು 


च्छल ರಾಜ ಸಂಪತಿನಿಂದ ಅಥವಾ ಪಾಂಡಿತ್ತದಿಂದ ಗರ್ವಿತನಾಗಿ ಬಾಹಣ- 
ನನು ಅವಮಾನಿಸುವ, ಸಂಧಾವಂದನೆ ಏಕಾದಶೀವತ ವಿಷುನೆವೇದ ಭಕ್ಷಣಗಳಿಲ್ಲದ 
ಕ್ಷತ್ರಿಯ ಸಂಪತನು. ಕಳೆದುಕೊಳುತಾನೆ ಬಾ, ಅರಮನೆಯನು ಪಾದದೂಳಿಯಿಂದ 
ಪವಿತ ಗೊಳಿಸು ರಾಜನನ್ನು ಕ್ಷಮಿಸು 


ಕ್ರತು ಬ್ರಾಹ್ಮಣ ಕ್ಷತ್ರಿಯ ವೈಶ್ನ ಶೂದ್ರರು ಯಾರೇ ಆಗಲಿ ಬ್ರಾಹಣಾವಮಾನ 
ಮಾಡಿದರೆ” ಆತ ದೀಕ್ಷಾಹೀನನೆನಿಸುತಾನೆ. ಧನ ಪುತ: ಭಾರ್ಯಾಹೀನನೂ 
ಆಗುತ್ತಾನೆ. ಆದ್ದರಿಂದ ಬಾ, ಅರಮನೆಯನ್ನು ಪವಿತ್ರಗೊಳಿಸು, ರಾಜನನ್ನು ಕ್ಷಮಿ 








ಪ್ರಕೃತಿಖಂಡ 305 


ಒಬ್ಬ ಬ್ರಾಹ್ಮಣ ಆ ಸಭೆಯನ್ನು ಪ್ರವೇಶಿಸಿದ. ಆತನ ಶರೀರ ಸೊರಗಿತು, ಕಂಠ 
ಓಪ್ಪ ತಾಲುಗಳು ಒಣಗಿದ್ದುವು. ಮಲಿನವಾದ ಬಟ್ಟೆ ಉಟ್ಟಿದ್ದ. ಚಂದನ ಪುಷ್ಟಮಾ- 
ಲೆಗಳಿಂದ ಅಲಂಕ್ಕತನಾಗಿ ರತ್ನಸಿಂಹಾಸನದಲ್ಲಿ ಕುಳಿತಿದ್ದ ರಾಜನನ್ನು ಆಶೀರ್ವದಿಸಿದ. 
ರಾಜ ಕುಳಿತಲ್ಲಿಯೆ ಆ ಬ್ರಾಹ್ಮಣನಿಗೆ ನಮಸ್ಕರಿಸಿದ. ಎದ್ದು ಗೌರವ ತೋರಲಿಲ್ಲ. 
ಸಭಾಸದರೂ ಯಾರೂ ಏಳಲಿಲ್ಲ. ಸ್ವಲ್ಪ ಹಾಸ್ಯವನ್ನೂ ಮಾಡಿದರು. ಬ್ರಾಹ್ಮಣ 
' ದೇವತೆಗಳಿಗೂ ಮುನಿಗಳಿಗೂ ನಮಸ್ಯರಿಸಿದ. ರಾಜನ ಕಡೆಗೆ ನೋಡಿ ಕೋಪದಿಂದ 
ಶಪಿಸಿದ, "ರಾಜನ್‌, ನೀನು ರಾಜಸಂಪತ್ತನ್ನು ಕಳೆದುಕೊಂಡು ಕುಷ್ಕರೋಗಿಯಾಗಿ 
ಬುದ್ದಿಹೀನನಾಗಿ ದುಃಖಿತನಾಗಿರು.' ಅಪಹಾಸ ಮಾಡಿದ ಸಭಾಸದರನ್ನೂ ಶಪಿಸಲು 
ಉದ್ಭುಕ್ತನಾದ. ಆಗ ಅವರೆಲ್ಲ ಎದ್ದು ನಿಂತು ಪ್ರಣಾಮ ಮಾಡಿದರು. ಮುನಿಯ 
ಕೋಪ ಶಾಂತವಾಯಿತು. ಆದರೂ ರಾಜ ಬಳಿಗೆ ಬಂದು ನಮಸ್ಸರಿಸಿ ತಡೆಯು- 
ತ್ರಿದ್ದಂತೆಯೆ ಮುನಿ ಸಚೆಯಿಂದ ಹೊರಗೇ ನಡೆದ. ಮುನಿಗಳೂ ನಿಲ್ಲು ನಿಲ್ಲೆಂದು 
ತಡೆದರು. ಆಡರೂ ಆತ ನಿಲ್ಲಲಿಲ್ಲ. ಆಗ ಎಲ್ಲ ಮುನಿಗಳೂ ಅವನನ್ನು ಹಿಂಬಾಲಿಸಿ- 
ದರು. ಪುಲಹ, ಪುಲಸ್ಮ್ಯ ಪ್ರಚೇತಸ್‌, ಭೃಗು, ಅಂಗಿರಸ್‌, ಮರೀಚಿ, ಕಶ್ಯಪ ವಸಿಷ್ಠ, 
ಕ್ರತು, ಶುಕ್ರ, ಬೃಹಸ್ಪತಿ, ದೂರ್ವಾಸ, ಲೋಮಶ, ಗೌತಮ, ಕಣಾದ, ಕಣ್ಣ 
ಕಾತ್ಯಾಯನ, ಕಠ, ಪಾಣಿನಿ, ಜಾಜಲಿ, ಯಷ್ಯಶೈಂಗ, ವಿಭಾಂಡಕ, ತೈತ್ತಿರಿ, ಆಪಿಶಲಿ, 
ಮಾರ್ಕಂಡೇಯ, ಸನಕ, ಸನಂದ, ವೋಢು, ಪೈಲ, ಸನಾತನ, ಸನತ್ಕುಮಾರ, ನರ, 
ನಾರಾಯಣ, ಪರಾಶರ, ಜರತ್ವಾರು, ಸಂವರ್ತ, ಕರಭ, ಭರದ್ವಾಜ, ವಾಲ್ಡೀಕಿ, 
ಔರ್ವ, ಚ್ಯವನ, ಅಗಸ್ತ್ಯ ಅತ್ರಿ, ಉತಥ್ಯ, ಸಂವರ್ತ, ಆಸ್ಲೀಕ, ಆಸುರಿ, ಶಿಲಾಲಿ, 
ಲಾಂಗಲಿ, ಶಾಕಲ್ಕ, ಶಾಕಟಾಯನ, ಗರ್ಗ, ವತ್ಯ ಪಂಚಶಿಖ, ಜಮದಗ್ನಿ, ದೇವಲ, 
ಜೈಗೀಷವ್ಯ, ವಾಮದೇವ, ವಾಲಖಿಲ್ಯಾದಿಗಳು, ಶಕ್ತಿ ದಕ್ಷ ಕರ್ದಮ, ಪ್ರಸ್ಯನ್ನ, ಕಪಿಲ, 
ವಿಶ್ವಾಮಿತ + ಯಚೀಕ, ಅಫಘಮರ್ಷಣ ಇತ್ಯಾದಿ ಯಖಷಿಮುನಿಗಳೂ 
ಪಿತೃದೇವತೆಗಳೂ ಅಗ್ನಿಗಳೂ ದಿಕ್ಷಾಲಕರೂ ಆ ಬ್ರಾಹ್ಮಣನನ್ನು ಹಿಂಬಾಲಿಸಿ 
ಹೊರಟರು. ಅವನನ್ನು ಸಮಾಧಾನ ಪಡಿಸಿ ನಿಲ್ಲಿಸಿದರು. ಕ್ರಮವಾಗಿ ಎಲ್ಲರೂ 
ಅವನಿಗೆ ಸಾಂತ್ಸನ ಮಾಡುತ್ತ ಹೇಳಿದರು. 

ಇಲ್ಲಿಗೆ ಶ್ರೀ ಬ್ರಹ್ಮವೈವರ್ತ ಮಹಾಪುರಾಣದಲ್ಲಿ ಎರಡನೆಯದಾದ ಪ್ರಕೃತಿಖಂಡದ 
ನಾರದನಾರಾಯಣ ಸಂವಾದಾಂತರ್ಗತ ಹರಗ್‌ೌರೀ ಸಂವಾದದಲ್ಲಿ ರಾಥೋಪಾಖ್ಯಾನದಲ್ಲಿ 
ಸುಯಜ್ರೋಪಾಖ್ಯಾನವೆಂಬ ಐವತ್ತನೆ ಅಧ್ಯಾಯ ಮುಗಿಯಿತು. 





